ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 10 ನೇ ಮಾರ್ಚ್‌, 2020 


ಕಲ್ಯಾಣ ಕರ್ನಾಟಕ ಭಾಗದ ತೊಗರಿ ಬೆಳೆಯನ್ನು ಖರೀದಿಸುವ ಕುರಿತು 
ಶ್ರೀ ವಿಜಯ್‌ ಸಿಂಗ್‌(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ);- 
550 (743) ಮಾನ್ಯ ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಕಲ್ಯಾಣ ಕರ್ನಾಟಕ ಭಾಗದ ಮುಖ್ಯ ಬೆಳೆಯಾದ ತೊಗರಿ ಬೆಳೆಯನ್ನು ರೈತರಿಂದ ಖರೀದಿಸಲು ಸರ್ಕಾರ ಯಾವ ಕ್ರಮ 
ಕೈಗೊಂಡಿದೆ ; ಇದುವರೆಗೆ ಎಷ್ಟು ಕಿಂಟಾಲ್‌ ತೊಗರಿ ಬೆಳೆಯನ್ನು ರೈತರಿಂದ ಖರೀದಿ ಮಾಡಲಾಗಿದೆ ; 


(ಆ) ರೈತರಿಂದ ಖರೀದಿ ಮಾಡಿದ ತೊಗರಿಬೆಳೆಗೆ ಸಮರ್ಪಕವಾಗಿ ಹಣ ಸಂದಾಯ ಮಾಡಲಾಗುತ್ತಿದೆಯೇ; ಇದುರವರೆಗೆ ಎಷ್ಟು 
ಹಣವನ್ನು ರೈತರಿಗೆ ಪಾವತಿಸಲಾಗಿದೆ ; (ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಇ) ರೈತರಿಂದ ತೊಗರಿ ಬೆಳೆಯನ್ನು ಖರೀದಿಸಲು ಸರ್ಕಾರ ಯಾವ ಮಾನದಂಡಗಳನ್ನು ಅನುಸರಿಸುತ್ತಿದೆ ; ಇದರಿಂದ ರೈತರಿಗೆ 
ಅನುಕೂಲವಾಗುತ್ತಿದೆಯೇ ; ಆಗದಿದ್ದಲ್ಲಿ, ಸರ್ಕಾರ ಕೈಗೊಂಡ ಕ್ರಮಗಳೇನು ? 


